K ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ "; 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ಸಚಿವರು 


731. 


: ಶ್ರೀ ಕೆ. ಗೋವಿಂದರಾಜ್‌ 
ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು' 
25-09-2020 


Be 


(WL 


ಸ್ನ 


ಉತ್ತರ 


ಅ) 


ರಾಜ್ಯದಲ್ಲಿ  ನೋಂದಣಿಯಾಗುವ ವಿವಿಧ 
ವಾಹನಗಳಿಗೆ ವಾಹನಗಳ ಮಾಲೀಕರು 
ನಿರ್ಧಿಷ್ಟ ಸಂಖ್ಯೆ (ಗಣncy number) 
ಪಡೆಯಲು ಅವಕಾಶವಿದೆಯೇ; ಹಾಗಿದ್ದಲ್ಲಿ 


ಹೌದು, ವಾಹನ ಮಾಲೀಕರು ಇಚ್ಛಿಸಿದ 
ನೋಂದಣಿ ಸಂಖ್ಯೆಯನ್ನು ಲಭ್ಯತೆ ಅನುಗುಣವಾಗಿ 
ಪಡೆಯಲು ಕರ್ನಾಟಕ ಮೋಟಾರು ವಾಹನ 


ನಿಯಮಾವಳಿಗಳು-1989 ರ ನಿಯಮ-46(ಎ) ಮತ್ತು 


| ನಿಯಮ-46(ಎಎ)ರಲ್ಲಿ ಅವಕಾಶ ಕಲ್ಪಿಸಲಾಗಿದೆ. . 


ಆ) 


ನಿಯಮಾವಳಿ ಮಾಹಿತಿ ಒದಗಿಸುವುದು. 
ಫ್ಯಾನಿ 


ನಿ ನೋಂದಣಿ ಸಂಖ್ಯೆಗಳನ್ನು 
ಇಲಾಖೆಯು ಹರಾಜು ಮಾಡುತ್ತಿರುವುದು 
ನಿಜವೇ; ಹಾಗಿದ್ದಲ್ಲಿ ಕಳೆದ ಮೂರು ವರ್ಷಗಳ 
ಅವಧಿಯಲ್ಲಿ ಈ ಫ್ಯಾನ್ಸಿ ಸಂಖ್ಯೆಗಳ 
ಹರಾಜಿನಿಂದ ಸಂಗ್ರಹವಾಗಿರುವ ಹಣವೆಷ್ಟು; 
(ಜಿಲ್ಲಾವಾರು ಪ್ರತ್ಯೇಕ ಮಾಹಿತಿ ನೀಡುವುದು) 


ಹೌದು, ಸಾರಿಗೆ ಆಯುಕ್ತರ ಅಧಿಸೂಚನೆ ಸಂಖ್ಯೆ; 
ಸಾಆ:ನೋಂದಣಿ-02/ಪಿ.ಆರ್‌-111/14-15, ದಿನಾಂಕ:12- 
01-2015 ರನ್ವಯ  ಸಾರಿಗೇತರ ಲಘು ಮೋಟಾರು 
ವಾಹನಗಳಿಗೆ ಹರಾಜು ' ಪ್ರಕ್ರಿಯೆ ಮೂಲಕ ಆಯ್ಕೆ 
ನೋಂದಣಿ ಸಂಖ್ಯೆಗಳನ್ನು ಹಂಚಿಕೆ ಮಾಡಲಾಗುತ್ತಿದೆ. 


ಕಳೆದ ಮೂರು. (03) ವರ್ಷಗಳಲ್ಲಿ ಫ್ಯಾನ್ಸಿ 
ಸಂಖ್ಯೆಗಳ ಹರಾಜಿನಿಂದ, ಸಂಗ್ರಹವಾಗಿರುವ ' ಸರ್ಕಾರಿ 
ರಾಜಸ್ಸದ ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


L 


ಇ) ' 


[ಫಾನ್ನಿ ನೋಂದಣಿ ಸಂಖ್ಯೆಗಳನ್ನು ಪಡೆಯಲು 


ವಾಹನ ಮಾಲೀಕರು ' ಮತ್ತು ಅಧಿಕಾರಿಗಳು 
ಶಾಮೀಲಾಗಿ ಸರ್ಕಾರಕ್ಕೆ ನಷ್ಟ ಉಂಟು 
ಮಾಡುತ್ತಿರುವುದು ನಿಜವೇ; ಹಾಗಿದ್ದಲ್ಲಿ ಈ 
ನಿಟ್ಟಿನಲ್ಲಿ ಇದುವರೆವಿಗೂ ಸರ್ಕಾರ ಕೈಗೊಂಡ 
ಸ್ರಮಗಳೇನು? (ಸಂಪೂರ್ಣ ಮಾಹಿತಿ. 
ಒದಗಿಸುವುದು) 


ಇಂತಹ ಪ್ರಕರಣಗಳು ಇರುವುದಿಲ್ಲ.. 


ಟಿಡಿ 76 ಟಿಡಿಕ್ಕೂ 2020 


2 
(ಲಕ್ಷ್ಮಣ ಸಂಗಪ್ಪ ಸವದಿ) 


ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. 


ಕಳೆದ ಮೂರು(03) ವರ್ಷಗಳಲ್ಲಿ ಫ್ಯಾನ್ಸಿ .ಸೋಂದಣಿ ಸಂಖ್ಯೆಗಳ ಹರಾಜಿನಿಂದ 
ಸಂಗ್ರಚವಾಗಿರುವ ಮೊತ್ತದ ವಿವರ 
[ | | pil [ಹರಾಜಾದ ಸರ್ಕಾರದ es 
ಕ.ಸಂ ಕಛೇರಿ ಹೆಸರು ನೋಂದಣಿ ಶ್ರೇಣಿ ಹರಾಜು ದಿನಾಂಕ ಒಟ್ಟು | ಸಂಗ್ರಹವಾದ 
ಸಂಖ್ಯೆಗಳು | ರಾಜನ್ನ 

1 |ಪ್ರಾ.ಸಾ.ಕ ವಾಗಹಾಾತ ರ್ರ KA- I 20-04-2017 12 1 1028000 

2 |ಪ್ರಾಸಾಕ ಜ್ಞಾನಭಾರತಿ | KAM rs 7 562000 

3 [ಹ್ರಾಸಾಕ ಬೆಂಗಳೂರು(ಹಾವನ KA-03/NC | 22-08-2017 | 1640000 
pe ನ ಯಲಹಂಕ [ KAS0/MA 25-09-2017 | —Teeasool 

5 |ಪ್ರಾಸಾ.ಕ ಬೆಂಗಳೂರು(ದಕ್ಸಿಣ) KA-05/MX | 24-10-2017 741000 

fi ಪ್‌ ಎಲೆಸ್ಯಾನಿಸ್‌ ಸಿಟಿ KASH MM—20—1-2017 13220081 
ನಾಕ ಬಂಗಳೂರು(ಉತ್ತರ) _ | Kay | 7 653000] A 
8 ಪ್ರಾನಾಕ ಬೆಂಗಳೂರು(ಪೂರ್ವ) | ಜ-03/ND | 30-01-208 ENS 

9 [ಸಾಕ ಬೆಂಗಳೂರು(ದಕ್ಸಿಣ) KA-05/MY 19-06-2018 | 27 3201000 

10 [2g.ae.# ಎಲೆಕ್ಕಾನಿಕ್‌ ಸಿಟಿ KA-51/MN | 28-08-2018 22 2984000] 

il [grew ಬೆಂಗಳೂರು(ಪೂರ್ವ) KA-03/NE [25-09-2018 | 23 2246000 

12 |ಪ್ರಾ.ಸಾ.ಕ ಬೆಂಗಳೂರು(ಉತ್ತರ) KA-04/MW 25-10-2018 | 7 ವ 

13 |ಪ್ರಾಸಾ.ಕೆ ಬೆಂಗಳೂರು(ದಕ್ಸಿಣ) KA-05/MZ- | -10-12-2018 13 2136000 

14 |ಪ್ರಾಸಾ.ಕ್‌ ಮೈಸೂರು(ಪೂರ್ವ) 1 "55/p ಗ UT 831000 

15 |[ಪ್ರಾ.ಸಾ.ಕ ಕೆ.ಆರ್‌.ಪುರಂ KA-53/MG 27-02-2019] 26 2303500 

16 ಗಸಷ್ರಾಸಾಸ ದೇವನಹಳ್ಳಿ | KA-43/P 09-05-2019) 7 NR 546000 
ET ನೆಲಮಂಗಲ KA-52/P 17-07-2019] 8 803500 

18 |ಪ್ರಾಸಾ.ಕ ಬೆಂಗಳೂರು(ಮೂರ್ವ) KA-03/NF 5 10-06-2019] 15 | 166000 

19 |ಪ್ರಾ.ಸಾಕ ಬೆಂಗಳೂರು(ಉತ್ಸರ) KA-04/MX 06-08-2019[ 13 1082000 

20 |ಪ್ರಾಸಾ.ಕ ಎಲೆಕ್ಯಾನಿಕ್‌ ಸಿಟಿ KA-51/MP | 29-08-2019 6 | sooo 

21 |ಪ್ರಾಸಾತ ವಾನರ KA- O5NNA | 14-10-2019 18 2108500 

೫ ಜಾನಾ ಜಾಗಧಾಹುಹಾವನಿ .| KA03/NG | 2-1-209 5 | as 

2 ನಪ್ರಾಸಾಸ ಜಮಖಂದಿ KA-48/P ಜೆ 1 75500 
r 24 ಪ್ರಾನಾಸ ಎಲೆಕ್ಟ್ರಾನಿಕ್‌ ಸಿಟಿ [a 18-02-2020) 24 259%] 

25 |ಪ್ರಾ.ಸಾ.ಕ ಯಲಹಂಕ KA-50/MB 16-03-2020) 13 A 1946000 

3 |ಪ್ರಾ.ಸಾಕ ಬೆಂಗಳೂರು(ಉತರು ”] KA-04/MY 25-06-200 936500 

40 [ನಾಸಾ ಕೆ.ಆರ್‌.ಪುರಂ KA-53/MH 25-06-2020 4 302000, 
[4 ದ ಬೆಂಗಳೂರು(ಹೂರ್ವ) - KA-03/NH 22-07-2020] 5 | 663000 
[33 ಪ್ರಾ.ಸಾ.ಈ ಬೆಂಗಳೂರು(ದಕ್ಸಿಂ) KA-05/NB 1-09-2020 10 1071000] 

ಒಟ್ಟು ಕ 40602288 


Re 


ಸಾರಿಗೆ ಮತ್ತು ರಸ್ತೆ pee 


HE 


2/0 
ಸುರಕ್ಷತೆ Ky 


